ಡಾ| ಜಿ. ಎಸ್‌. ದೀಕ್ಷಿತ್‌ 


ಉಲ್ಲೇಖನೀಯ ಆಕರ 


ಗ್ರಂಥ ಚಾವುಂಡರಾಯನ "ಲೋಕೋಪಕಾರ 


LL 


ಚಾವುಂಡರಾಯನ ಲೋಕೋಪಕಾರ ನಮ್ಮ ಜನಕ್ಕೆ 
ಪರಿಚಯವಾದ ಬಗೆಗೆ ಒಂದೆರಡು ಮಾತು ಅವಶ್ಯ, 
ಇಂತಹ ಗ್ರಂಥವೊಂದಿದೆಯೆಂದು ಮೊದಲು ಪರಿಚಯಿ 
ಸಿದವರು ಕವಿಚರಿತೆಕಾರರು. ಅವರಿಗೆ ಸಮಗ್ರ ಪ ಪ್ರತಿ 
ದೊರೆತಿರಲಿಲ್ಲ. ಕಾಲವನ್ನು ೧೧೦೦ ಎಂದಿದ್ದರು. 
ಡಾ| ಅನಂತರಂಗಾಚಾರರು ಸುಮಾರು ೪೦ ವರ್ಷದ 
ಹಿಂದೆ ಪ್ರಬುದ್ಧ ಕರ್ಣಾಟಕದ ೧೮ನೆಯ ಸಂಪುಟದಲ್ಲಿ 
ಒಂದು ಕೇಸು ಬರೆದು ಇದರ ಮಹತ್ವವನ್ನು ಕನ್ನ ಡಿಗರಿಗೆ 
ಮೊದಲು ಮಾಡಿಕೊಟ್ಟರು. ನಂತರ ೧೯೫೦ರಲ್ಲಿ 
ಮದ್ರಾಸ್‌ ವಿಶ್ವವಿದ್ಯಾಲಯದಲ್ಲಿ . ಕನ್ನಡ ಪ್ರಾಧ್ಯಾಪಕ 
ರಾಗಿದ್ದ ಶ್ರೀ ಎಚ್‌. ಶೇಷ ಅಯ್ಯಂಗಾರರು ನಾಲ್ಕು 
ಹಸ್ತ ಪ್ರ sr ಸಹಾಯದಿಂದ ಈ ಗ್ರಂಥವನ್ನು ಸರಪಾದಿಸಿ 
ಕನ್ನ ಡಿಗರಗೆ ಮಹದುಪಕಾರ ಮಾಡಿದ್ದಾ ರೆ. 


೧೧ನೆಯ ಶತಮಾನದ ಸಾಹಿತ್ಯ: ಹನ್ನೊಂದನೆಯ 
ಶತಮಾನದ ಎಲ್ಲ ಕವಿಗಳು ಹೊಸ ರೀತಿಯ ಗ್ರಂಥ 
ಗಳನ್ನು ಬರೆದಿರುವರು. ೧೦ನೆಯ ಶತಮಾನದಲ್ಲಿ ಪ ಪಂಪ, 
ರನ್ನ, ಪೊನ್ನ ರು ಪುರಾಣಗಳನ್ನು, ಮಹಾಕಾವ, [ಗಳನ್ನು 
ಬರೆದಂತೆ ಈ ಕಾಲದ ಕವಿಗಳು ಶ ಶಾಸ್ತ್ರೀಯ ಗ್ನ ್ರಂಥಗಳನ್ನು 
ಬರೆದಿರುವರು. ಈ ಶತಮಾನದ ಆದಿಯಲ್ಲಿ ಚಾವುಂಡ 
ರಾಯ 'ಲೋಕೋಪಕಾರ' ಬರೆದ. ಇವನ ಕಾಲದಲ್ಲಿಯೇ 
ಚಂದ್ರರಾಜನು ಕಾಮಶಾಸ್ತ್ರ ದ ಮೇಲೆ "ಮದನ ತಿಲಕ? 
-ಎನ್ನುವ ಗ್ರಂಥವನ್ನು, ದುರ್ಗಸಿಂಹ' ಇದೇ ಕಾಲಕ್ಕೆ 


--. ೦೩೧) ಪಂಚತಂತ್ರವನ್ನು ಬರೆದು ಲೌಕಿಕ ಧರ್ಮ - 
ತತ್ತ ವನ್ನು, ನೀತಾರವನ್ನು ತೋರಿಸಲು ಪ್ರಯತ್ನಿ ಸಿದ್ಧಾನೆ ನೆ, 


೧೦೪೯ರಲ್ಲಿ ಶಿ ಶ್ರೀಧರಾಚಾರ್ಯ ಜ್ಕೊ ತಿಷ್ಯ ಶಾಸ್ತ್ರ ವನ್ನು 
ಬರೆದ. ಇವೆಲ್ಲವುಗಳ ನಂತರ "ಮಾನಸೋಲ್ಲಾ ಸ'ವನ್ನು 
೩ನೇ ಸೋಮೇಶ್ವರ ೧೨ನೆಯ ಶತಮಾನದ ಆದಿಯಲ್ಲಿ 


ಬರೆದ. ಇದು ಸ ಸಂಸ್ಕ ತಕೃತಿ. 


ಇನ್ನು "ಲೋಕೋಪಕಾರ'ದ ಕತ ವಿನ ವಿಷಯ 
ತಿಳಿದುಕೊಳ್ಳೊ ೇಣ. ಚಾವುಂಡರಾಯನು ತನ್ನ ವಿಷಯ 
ವನ್ನೂ ತನ್ನ "ಮನೆತನದ ವಿಷಯ ಯವನ್ನೂ ಗ್ರಂಥ ಬರೆದ 
ಇಸ್ತ್ರಿಯನ್ನೂ ಹೇಳಿರುವುದರಿಂದ ಇಂಥ ವಿಷಯಗಳ 
ಬಗ್ಗೆ, ಇತರ ಲೇಖಕರ ಬಗ್ಗೆ ಇರುವ ಊಹಾಪೋಹಗಳು 
ಇವನ ಬಗ್ಗೆ ಇಲ್ಲದಿರುವುದು. ನಮ್ಮ ಸುಕೃತ. ಈತ 
ಎರಡನೆಯ "ಜಯಸಿಂಹ ನ ಕಾಲದಲ್ಲಿದ್ದು (೧೦೨೦-೪೫) 
ಅವನಿಂದ ಪೋಷಿತನಾಗಿದ್ದ. ಚಾವುಂಡರಾಯನ ಕಾಲ 
೧೦೨೫ರ ಹತ್ತಿರವಿತ್ತು ಎನ್ನುವ ಬಗ್ಗೆ ಯಾವ 
ಸಂಶಯವೂ ಇಲ್ಲ, ಇವನು ವೈದಿಕ ಮತದ 
ಅದ್ವೈತಿಗಳ ಪಂಗಡಕ್ಕೆ ಸೇರಿದ ಬ್ರಾಹ್ಮಣ. ಈತನ 
ಊರು ಮುದಗಲ್‌. ಆ ಊರಿನಲ್ಲಿ ಕಾಶ್ಮಪ ಪ ಗೋತ್ರದ 
ಶಂಕರಭ ನಟ್ಟ ರೆಂಬವರ ಮಗ ಪಂಗೌಂಡಭಟ್ಟನೆಂಬ ಪಂಡಿತ 
ನಿದ್ದೆ. “ವನು ಅಪರಿಮಿತ ದಾನಿ. ಚಾಲುಕ್ಯ ರಾಜ 
ಪೋಷಿತ. ಹಲವು ಕೆರೆಗಳ ನಿರ್ಮಾತೃ; ಕವಿ ಕಲ್ಪ ವೃಕ್ಷ; 
ವಿದ್ವಜ್ಜನ ರತ್ನ; ವಿದ್ವತ್ನಕ್ಷಪಾತಿ; ಕಾವ್ಯ ಗಳನ Y ರಚಿಸಿ 
"ಕವಿತಾ ವಿಳಾಸ'ನೆಂಬ ಬಿರುದು ಪಡೆದಿದ್ದ. ಈತನ 
ಕಾವ್ಯಗಳಾವುವೂ ಸಿಕ್ಕಿಲ್ಲ. ಆದರೆ ದುರ್ಗಸಿಂಹನೆಂಬುವನು 
೧೦೩೦ರಲ್ಲಿ. ತನ್ನ “ಪಂಚತಂತ್ರ 'ದಲ್ಲಿ ಈ ಕವಿತಾ ವಿಳಾಸ 


ಇಇ'ಲಣ 


ನನ್ನು ತನ್ನ ಸರ್ವ" ಕವಿಗಳ ಪೈಕಿ ಸೇರಿಸಿ ಹೊಗಳಿದಾ ನೆ. 
J "ದ ಲ್ರೈ್‌ ರ್‌ ಟೆ ದಿ 


ರಾಯ. ಬಯಸಿಂಜಚತ್ರಿ ಈಶನನು 


ಛಿ 
ಲ 


ಸರ್ವಾಧಿಕಾರಿಯ 


ನ್ನಾಗಿ ಮಾಡಿ “ಮಹಾಬಳಿ' ಎಂಬ ಗ್ರಾಮವನು ದಾನ 
ಷಿ ಚ 


"ಮಾಡಿದ. ಚಾವುಂಡರಾಯನು ಹಾಕಿಸಿದ ತೋಪುಗಳು, 
ಕಟ್ಟಿಸಿದ ದೇವಸ್ಥಾನಗಳು, ತೋಡಿಸಿದ ಕೆರೆ ಕಟ್ಟೆ ಬಾವಿ 
ಅಸಂಖ್ಯಾತವಾದುದರಿಂದ ಈತನಿಗೆ ಧರ್ಮ ಧರ್ಮಾತ್ಮಜ 
ನೆನ್ನುವ ಬಿರುದನ್ನು ತುದವು. "ಕವಿತಾ ವಿಳಾಸ'ನ ಮಗ 
ನಾದ ಇವನಿಗೆ "ಕಾವ್ಯ ವಿಳಾಸ'ವೆಂಬ ಬಿರುದು ಒಪ್ಪ 
- ಇವನು ಕೇಳುತ್ತಾನೆ: “ಕೇವಲ ಛಂದಸ್ಸಿನಿಂದ, 
ಮಾತ್ರಾಪದಗಳಿಂದ 
ಪ್ರಯೋಜನ?” ಹೀಗೆಂದು ತನ್ನ ಗ್ರಂಥದಲ್ಲಿ ತಾನು ಏನು 
ಮಾಡಿದ್ದೇನೆಂದು ಹೇಳುತ್ತಾನೆ. 


ಮಪಿ 
“ನನ್ನ 
A 


ಗ್ರಂಥವಾದರೋ ಛಂದಸ್ಸಿನಲ್ಲಿಯೂ 
ಶಾಸ್ತ್ರದ ಕವಿತ್ವದ ಬೆಡಗಿನಲ್ಲಿಯೂ ಶೋಭಿಸುತ್ತಿರುವುದು. 
ಹಲವು ಲೌಕಿಕ ಶಾಸ್ತ್ರ ಗಳನ್ನೊಳಗೊಂಡಿರುವ ಈ 
ಲೋಕೋಪಕಾರವು ಜಗತ್ತಿಲಕವೆನಿಸಿ ರಾಜಪೂಜಿತವೂ 
ಆಗಿರುವುದು.» ಈ ಗ್ರಂಥವು ಈ ಮೇದಿನಿಯ ಜನರಿಗೆ 
ಹಲವು ಬಗೆಯಿಂದ ಉಪಕಾರವಾಗಿರುವುದರಿಂದ ಅನ್ವರ್ಥ 
ವಾದ ಹೆಸರನ್ನು ಪಡದಿರುತ್ತದೆ. 


ಈ ಗ್ರಂಥದಲ್ಲಿ ಹನ್ನೆ ರಡು ಅಧಿಕಾರಗಳು ಅಥವಾ 
ಅಧ್ಯಾಯಗಳಿವೆ. ಮೊದಲಿನ ಎರಡು ಅಧ್ಯಾಯಗಳು 
ಜ್ಯೋತಿಷ್ಯಶಾಸ್ತ್ರ ಕೈ ಸಂಬಂಧಿಸಿದವು. ಮನುಷ್ಯನಿಗೆ ಬೇಕಾ 
ಗಿರುವ ಸುಖ ಸಾಧನಗಳಾದ ವಸತಿ, ಆಹಾರ, ಆರೋಗ್ಯ, 
ಅಲಂಕಾರ ಇವುಗಳ ವರ್ಣನೆ ಈ ಗ್ರಂಥದಲ್ಲಿದೆ. 
ಮೊದಲನೆಯ ಅಧ್ಮಾಯದಲ್ಲಿ ಮನುಷ್ಯ ತನ್ನ ಸುಖ 
ಸಾಧನಕ್ಕೆ ಪ್ರಾರಂಭಿಸಿದ ಕೆಲಸ ಸುಸೂತ್ರವಾಗಿ ಆಗಬೇಕಾ 
ಗಿರುವುದರಿಂದ ಇದಕ್ಕೆ ಅವಶ್ಯವಾಗಿ ತಿಳಿಯಬೇಕಾಗಿರುವ 
ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಗಳೆಂಬ ದಿನ 
ಪಂಚಾಂಗ ಶುದ್ಧಿಯನ್ನು ವಿವರಿಸಿದೆ. ಎರಡನೆಯ 
ಅಧ್ಯಾಯ ಮೊದಲನೆಯದಕ್ಕೆ ಪೂರಕ; ಮೊದಲನೆಯದ 
ರಲ್ಲಿ ಯಾವ ಯಾವ ತಿಥಿ ವಾರ ನಕ್ಷತ್ರ ಒಳ್ಳೆಯದು 
ಯಾವುದು ಕೆಟ್ಟದ್ದು ಎಂದು ಹೇಳಿದ್ದರೆ, ಎರಡನೆಯದರಲ್ಲಿ 
ಷೋಡಶ ಕರ್ಮಗಳನ್ನು ಮಾಡುವುದಕ್ಕೆ ಶುಭಕರಗಳಾದ 
ತಿಥಿ ಲಗ್ನಾದಿಗಳನ್ನು ವಿವರಿಸಿದೆ. ವಿವಾಹ ಯಾವಾಗ 


ಮಾಡಬೇಕು, ಮಕ್ಕಳಿಗೆ ಅನ್ನ ಪ್ರಾಶನ, ಚೌಲ ಕರ್ಮ, 


ಡಕ 


ತುಂಬಿರುವ ಕಾವ್ಯಗಳಿಂದ ಏನು. 


ದ್ಯಾರಂಭ ದಿನ, ಧಾನ್ಯ ಬಿತ್ತುವುಡು, ಸ ಬಾಣಿ 3 
ಶುಭ ಇತ್ಯಾದಿಗಳನ್ನು ವರ್ಣಿಸಿದೆ... ಈ ಎರಡು 
ಅಧ್ಯಾಯಗಳು ಜ್ಯೋತಿಶ್ಶಾಸ್ತ್ರ ವನ್ನು ಅವಲಂಬಿಸಿವೆ. 
ಮುಂತಾಚಾರ್ಯರು, ಶ್‌ನಕ, ಗಾರ್ಗ, ವರಾಹ ಇವರ 
ಬರವಣಿಗೆಗಳ ಮೇಲೆ ಆಧರಿಸಿವೆ. 


೪ 


೩ನೆಯ ಅಧ್ಯಾಯ ವಾಸ್ತು ಪ್ರಕರಣ. 
ಮನುಷ್ಯನಿಗೆ ಬೇಕಾಗಿರುವ ಎಲ್ಲಾ ಸುಖ ಸಾಧನೆಗಳಲ್ಲಿ 


ಮನೆ ಬಹುಮುಖ್ಯ. ಇದನ್ನು ಕಟ್ಟಲಾರಂಭಿಸಲಿಕ್ಕೆ ಶುಭ 
ತಿಥಿ ನಕ್ಷತ್ರಗಳು, ಮನೆಗೆ ಉಪಯೋಗಿಸುವ ಮರಗಳ 
ಜಾತಿ ಸ್ವರೂಪ, ಇದ್ದ ಮನೆಯನ್ನು ಹೆಚ್ಚಿಸುವುದಕ್ಕೆ ತಕ್ಕ 
ದಿಕ್ಕು, ಮನೆಯಲ್ಲಿ ಸ್ನಾನ ಅಡುಗೆ ಈ ಭಾಗಗಳಿಗೆ 
ಬೇಕಾಗುವ ಉದ್ದ ಗಲಗಳ ಪ್ರಮಾಣ, ಬಾಗಿಲ್ವಾಡವನ್ನು 
ನಿಲ್ಲಿಸುವುದಕ್ಕೆ ತಕ್ಕ ಶುಭ ದಿನ ಇತ್ಯಾದಿ, ಅರಮನೆಯ 
ಬಗೆಗೂ ಸ್ವಲ್ಪ ವಿವರಣೆ ಇದೆ. 


೪ನೆಯ ಅಧ್ಯಾಯ ಉತ್ಪಾತ ಅಧ್ಯಾಯ. ಲೋಕ 
ದೊಳಗೆ ಮನುಷ ಅನ್ಯಾಯದಿಂದ ಪಾಪ ಹೆಚ್ಚು ವುದು. 


ಶಿ 


ಪಾಪ ಹೆಚ್ಚು ವುದರಿಂದ ದೈವ ವಿಮುಖವಾಗುವುದು. ಆ 


ದೇವತಾ ಕ್ಬೊ €ಭೆಯಿಂದ ಅಪಾಯ ಹುಟ್ಟುವುದು. ಆ 
ಅಪಾಯಗಳು ಮೂರು ತರ: ದಿವ್ಯ, ಅಂತರಿಕ್ಷ, ಭೌಮ್ಯ. 
ದಿವ್ಯ ಎಂದರೆ ತಾರೆಗಳ ಮತ್ತು ಗ್ರಹಗಳಲ್ಲಿ ತೋರುವ 
ವಿಕಾರ. ಆಕಾಶದಲ್ಲಿ ತೋರುವ ವಿಕಾರ ಚಂಡಮಾರುತ, 
ಸಿಡಿಲು, ಮಿಂಚು, ಗುಡುಗು. ಭೂಮಿಯಲ್ಲಿ ತೋರುವ 
ವಿಕಾರಗಳು (ಭೂಕಂಪ), ಯಾವಾಗಲೂ ಬತ್ತದಿರುವ 
ಕೆರೆ ಬತ್ತುವುದು, ನದಿ ನೀರು ಮೇಲ್ಲಡೆಗೆ ಏರುವುದು, 
ನೀರಿನಲ್ಲಿ ಉರಿ ತೋರುವುದು ಇವೇ ಮೊದಲಾದವು. 
ನೀರಿನ ವಿಕಾರದ ಉತ್ಪಾತಗಳಿಗೆ ವರುಣನನ್ನು ಪೂಜಿಸಿ 
ಜನ ಹೋಮಾದಿಗಳನ್ನು ಮಾಡಿಸಬೇಕು. 
ನಂಬಲಿಕ್ಕೆ ಆಗುವುದಿಲ್ಲ ಎನ್ನು ವವರಿಗೆ ಆಂಧ್ರದಲ್ಲಿ ಕೆಲವು 
ವರ್ಷಗಳ ಹಿಂದಿನ ಚಂಡಮಾರುತ ಒಳ್ಳೆಯ 
ಆಗ ಸಮುದ್ರದಲ್ಲಿ ಉರಿಯನ್ನು ನೋಡಿದವರು 8 
ದಾರೆ. 

೫ನೆಯ ಅಧ್ಯಾಯ ಉದಕಾರ್ಗಳ. ಜೀವನಕ್ಕೆ 
ನೀರು ಅತ್ಯವಶ್ಯಕ. ಈಗ :ಈ ನೀರು ಸಾಕಾಗದೆ 
ಹೋಗುತ್ತಿದೆ. ಆದ್ದರಿಂದ ಭೂಮಿಯ ಕೆಳಗೆ' ಇರುವ 


ಇತಿಹಾಸ ದರ್ಶನ ` 


ನೀರನ್ನು ಹುಡುಕುವುದು ಅನಿವಾರ್ಯ: ಅದಕ್ಕೆ ಸಹಾಯ 
ಮಾಡುವ ಈ ಅಧ್ಯಾಯ ಎಷ್ಟು ಉಪಯುಕ್ತವೆಂದು ಬೇರೆ 
ಹೇಳಬೇಕಾಗಿಲ್ಲ. -ನೀರು ಎಷ್ಟು ಪ್ರಮಾಣದ ಕೆಳಗೆ 
ದೊರಕುವುದು, ದೊರಕುವ ನೀರಿನ ರುಚಿ. ಎಂತಹದು, 
ಬಾವಿ ತೋಡುವಾಗ ಕೆಳಗಡೆ ಬಂಡೆ ಅಡ್ಡವಾಹರೆ 
ಅದನ್ನು ಮೃದುಮಾಡುವುದು ಹೇಗೆ, ಕಲ್ಲನ್ನು ಸೀಳುವ 
ಉಳಿಗಳನ್ನು ವಜ್ರದಂತೆ ಗಟ್ಟಿ ಮಾಡುವ ಕ್ರ ಕ್ರಮ, ಇವೆಲ್ಲ 
ವನ್ಶೂ ಹೇಳಿರುವನು. 


ಎಂಥಪ್ಲಿ ನೀರು ಸಿಗುವುದು? | ಇದಕ್ಕೆ ಉತ್ತರ, ಮರ 
ಗಳು ಚಿಗುರಿ ಸೊಂಪಾಗಿ ಬೆಳೆದಿರುವ "ಸ್ಥಳದಲ್ಲಿ ನೀರು 


ಸಿಕ್ಕುವುದು. ಮರಗಳು ಒಣಗಿ ಬಿದ್ದ ಸ್ಥ ದಲ್ಲಿ ಸಿಗುವು 
3 ಛ ೧೧ 


ದಿಲ್ಲ. ಸುತ್ತ ಲೂ ಹುಲ್ಲಿಲ್ಲದ ಬಯಲಿನಲ್ಲಿ ಹುಲು 
ಬೆಳೆದಿರುವ ಸ್ಥಳ, ಹುಲುಗಿಲು ಮರಗಳು ಬೆಳೆದಿರುವ 


ಸ್ಥ ಸ್ಥಳದಲ್ಲಿಯೂ. ಕೆಂಪು ಚಿಗುರುಗಳು ಮರಗಳಲ್ಲಿ 
ತೋರುವ ಸ್ಥ ಸ್ಥ ಳದಲ್ಲಿಯೂ ನೀರು ಸಿಕ್ಕುತ್ತ ತ್ತದೆ. 


ಟೆ ಳದ ಳದಲ್ಲಿ ಬೆಳೆದಿರುವ ಮರಗಿಡಗಳ ಜಾತಿ 
ವಿಶೇಷ, ಬೆಳೆದಿರುವ ಸ ಸ್ವರೂಪ ಇವುಗಳ ಪ್ರಕಾರ ಆ 
ಸ್ಥಳಕ್ಕೆ ಇಷಿ ಷು ಹಸ್ತ ಪ್ರಮಾಣ ದೂರದಲ್ಲಿ ನೀರು 


ಸ್ಸ್‌ ಟ 
ಸಿಕ್ಕುವುದು. 


ಕೇಂದ್ರ ಸರ್ಕಾರದಲ್ಲಿ ಭೂಗರ್ಭ ಜಲವನ್ನು ಕಂಡು 
ಹಿಡಿಯಲು ಒಂದು ಶಾಖೆಯಿರುವುದು. ಅದರಲ್ಲಿ ಕೆಲಸ 
ಮಾಡುವವರು ಚಾವುಂಡರಾಯನ ಹೇಳಿಕೆಗಳ ಸತ್ಯಾ 
ಸತ್ಯತೆಯನ್ನು. ಪ್ರಯೋಗಗಳಿಂದ ಕಂಠ ಡುಹಿಡಿಯಬೇಕು. 


೬ನೆಯ ಅಧ್ಯಾಯ ವೃಕ್ಷಾಯುರ್ವೇದದ ಪ್ರಕ 
ರಣ. ಮನುಷ್ಯನ ಆಹಾರಕ್ಕೂ ಅಲಂಕಾರಕ್ಕೂ 
ಅತ್ಯಾವಶ್ಯಕವಾದ ಫ ಲಪುಷ್ಟ ವೃ ಕತೆಗಳನ್ನು ಬೆಳೆಸುವ 
ಕ್ರಮ ಮತ್ತು ಹೆಚ್ಚು ಬರುವಂತೆ. ಮಾಡುವ 
ಕ್ರಮ, ಮರಗಳನ್ನು ಬಿತ್ತುವಾಗ ಮತ್ತು ನಾಟುವಾಗ 
ಗುಳಿಗಳ ಅಂತರ; ಗಿಡಮರಗಳಿಗೆ ಬರುವ ರೋಗಗಳಿಗೆ 


ಔಷಧಿ “ಇವುಗಳನ್ನು ಹೇಳಿ ಕೆಲವು ಸಂಸಾ ರಗಳನ್ನು 
ಮಾಡಿದರೆ ಫಲ ಬಿಡುವುದರಲ್ಲಿ ಕಪು « ಆಶ್ತ ರ್ಯಕರವಾದ 
ಪರಿಣಾಮಗಳಾಗುವುಪ್ಪ ಎನ್ನುತ್ತಾನೆ." 


ಸಸ ಇತಿಹಾಸ: ದರ್ಶನ 


(೧) ಒಂದು ಮರದ ಕೊಂಜೆಯನ್ನಾ ಗಲೀ ಬೀಜ 
ವನ್ನಾಗಲಿ € ಸಮನಾಗಿ ಸೀಳಿ, "ಸೇರಿಸಿ ಕಟ್ಟ, ತುಪ್ಪ, 
ಜೇನುತುಪ್ಪ ಇವನ್ನು ಚೆನ್ನಾಗಿ ಬಳಿದು ನೆಟ್ಟರೆ ಒಂದೇ 
ಬುಡಪ ಮರದಲ್ಲಿ ಎರಡು ಬಗೆಯ ಹಣ್ಣು ಗಳು 
ಬಿಡುವುಪು. (ಈಗ ಬೋಗನ್‌ವೇಲ್‌ನಲ್ಲಿ ಎರಡು 
ಬಗೆಯ ಹೂವು ಬಿಡುವುದು ಗೊತ್ತಿದೆ. ) 


(೨) ಹಣ್ಣಿನಲ್ಲಿ ಬೀಜ ಇಲ್ಲದ ಹಾಗೆ ವಸ್ಗೆಡುವುದು 
ಸಾಧ್ಯವಂತೆ. ಈಗ ದ್ರಾಕ್ಷಿ ಪಪ್ಪಾಯಿಗಳಲ್ಲಿ ಹೀಗೆ 
ಮಾಡಿದ್ದಾರೆ. | 


ie ಫು 


೭ನೆಯ ಅಧ್ಮಾಯ ಸುಗಂಧ ವಾದ. ಮನುಷ್ಯ ರ 
ಆರೋಗ್ಯ ಕ್ಕೂ ಉಲ್ಲಾಸಕ್ಕೂ ವಿರೋಧಿಯಾ [ದುರ್ಗಂಧ 
ವನ್ನು ಹೋಗೇ ಲಾಡಿಸಿ ಸುಗಂಧವನ್ನು ೦ಟುವ ಡುವ ವಸ್ತು 
ಗಳನ್ನು ತಯಾರಿಸುವ ಕ್ರ ಮ ಈ ಅಧ್ಕಾ ಯ ಲ 'ಹೇಳಿದೆ. 
ಬಾಯಿ ಮುಕ್ಕಳಿಸುವ ಸುಗಂಧಜಲ, ಬಗೆಬಗೆ ಸ ಪರಿಮಳ 
ತೈಲ, ದೇಹಧೂಪ, ವಸ್ತ್ರಧೂಪದ್ರವ್ಯಗಳು,[ಬಗೆಬಗೆಯ 
ಊದುಬತ್ತಿ, ದಶಾಂಗ ಧೂಪ,ತಗಣಿ, ನೊಥಜು ಮೊದ 
ಲಾದ ಕಚ್ಚುವ ಕ್ರಿಮಿಗಳನ್ನು ನಿವಾರಿಸುವ ಧೊಪ, ಹೂವು 
ಗಳ ದ್ರವವ ನ್ನು ಸಂಗ್ರಹಿಸುವ ಕ್ರಮ, ಕಸ್ತೂ ರಿಯ ಭಾಸನೆ 


ಯನ್ನು ಪಡೆವ ಕ. ಕ್ರಮ, ಹೂವುಗಳಿಗೆಸ ಸುವಾಃ ಸನೆ ಹೆಚ್ಚೆ ಸಲು 


ಧೂಪ ಭೂ ॥ ಕ್ರಮ, ಇವುಗಳನ ಲ್ನ ಹೇಳಿ, ಕ| ಶ್ರಮ 
ಕುಂಕುಮ ಕೇಸರಿ, (೪, 63), ಕೃತ್ರಿ ು ಕೂರಿ 
(V, 65), ಕರ್ಪೂರ (1/, 67). ತಮ ಇಂಗು 
(V, 68-69), ಇವುಗಳನ್ನು ಯಾಲೆ ಕ್ರಮ 
ಗಳನ್ನು ಹೇಳಿದ್ದಾನೆ. | 
೮ನೆಯ ಅಧ್ಯಾಯ ಸೂಪ ಶಾ 18 ಅನ್ನವನ್ನು 
ಕೆಲವು ದಿನಗಳವರೆಗೆ ಕೆಡದಂತಿಡುವ ಕ್ರಮ! (೧. 120 
V 3). ಸತ್ವಕಾರಿಯಾದ ಆಹಾರ (121 Ve- 8, 10) 
ಇಡ್ಡಲಿಗೆ (V, 11), ಲಡ್ಮು, ಮಾಂಸ, ವ್ಯೂನುಗಳ ಭಕ್ಷ್ಯ 
ಗಳನ್ನು ತಯಾರಿಸುವ ವಿಧಾನ, ಸಂಡಿಗೆ, ಹಾಗಲಕಾಯಿ 
ಇತಾ ಗಳಲ್ಲಿ ಕಹಿ ನಿವಾರಿಸುವ ಕ್ರಮ ಲ್ಲಿ ಹೇಳಿದೆ. 


4 


ಹಣ್ಣು ಗಳ ರಸವನ್ನು ದ ್ರವಿಯಸುವ ಕ ಕ್ರಮ, 


ಸಕ್ಕರೆ, ಸನಾ ತುಪ್ಪ (129V, 40; 130%, 41) 


ಸುವಾಸನೆ ಬೆಣ್ಣೆ (, 42, ಕೃತ್ರಿಮ ಹಾಳು (೪, 15) 


`` ಕೃತ್ರಿಮ ಮೊಸರು (೪: 48- 4) ಈ. ಕ್ರಮಗಳನ್ನು 
ಹೇಳಿದ್ದಾನೆ... ' ಡಿ | 


ನಂಜು "ಆಗದ 


pe 


೯ನೆಯ ಧ್ಯಾಯ : ನರವೈದ್ಯ ಸ ಸ್ತ್ರೀವೈದ್ಯ, ಬಾಲ 
ವೈದ್ಯ, ಗೋ ಅಶ ಗಜ ಇ 
ಲ ಶಿ ಪ ಲಕ 

ಮೊರಾರ್ಜಿ ದೇಸುಯರ ಔಷಧಿಯನ್ನು ಜ್ವರಕ್ಕೆ, 


ಗೋಮೂತ್ರದಲ್ಲಿ ಬನ್ನಿಯ ಬೀಜ ಅರೆದು ಉಪ 
ಯೋಗಿಸುವುದು ಮುಖಕಾಂತಿ ಹೆಚ್ಚಿ ಸುವುದಕ್ಕೆ. 

ತ (೧೪೦), ಕ್ಷಯ (೧೪೩), ಇವುಗಳಿಗೆ 
ಸುಲಭ ಚಿಕಿತ್ಸೆ. ಆಯುಷ್ಯ ವರ್ಧನ (೧೪೫), ಬುದ್ಧಿ 
ಪೆರ್ಚುವುದು (೧೪೫). ವೀರ್ಯವೃದ್ಧಿ (೧೪೬), ನರೆ 
ಕಪ್ಪಾಗುವುದಕ್ಕೆ (೧೪೭), ತೊನ (0೬೨ ೨), ನೆತ್ತರು 
ಹೊಡಗೆ (೧೬೨; ರಕ್ತದಒತ್ತಡ?), ಜಾ ಅತಿ 
ಕ್ರೂರವಾದ ವ್ಯಾಧಿಗಳಾದ ಕ್ಷಯ ಮುಂತಾದುವುಗಳಿಗೆ 
ಬಹು ಸುಲಭವಾದ ಔಷಧಿಯನ್ನು ಹೇಳಿರುವುದರಿಂದ 
ಅವು ಪರೀಕ್ಲಾರ್ಹ. 


ಸ್ತೀವೈದ್ಯದಲ್ಲಿ ಗರ್ಭ ನಿಲ್ಲುವುದಕ್ಕೆ ಹೇಳಿರುವ 
ಈತನ ಕೆಲವು ಉಪಾಯಗಳು ಬೆಳೆಯುತ್ತಿರುವ ಜನ 
ಸಂಖ್ಯೆಯನ್ನು ಕಡಿಮೆ ಮಾಡಲು ಆಸ್ಥೆ ವಿಶೇಷವಾಗಿರುವ 
ಈ ದಿನಗಳಲ್ಲಿ ಪರೀಕ್ಷೆಗೆ ಯೋಗ್ಯವಾಗಿದೆ (೧೭೯-೧೮೦). 
ಶಿಶುವೈದ್ಯದಲ್ಲಿ ಅವುಗಳ ದೃಷ್ಟಿ ಪರಿಹಾರಕ್ಕೆ ತಾಯಿತ 
ಗಳನ್ನು ಕಟ್ಟಲು ಹೇಳುತ್ತಾನೆ. ಬೇರೆ ಕಡೆ ತಾಯಿತ 
ಹೇಳದಿರುವುದು ಗಮನಾರ್ಹ. ಹಲ್ಲು ಬೇಗ ಬರಲಿಕ್ಕೆ, 
ಅತಿಸಾರಕ್ಕೆ ಔಷಧಿ ಹೇಳಿದ್ದಾನೆ. 


ಪಶುವೈದ್ಯದ ಬಗ್ಗೆ ನಾನು ಏನೂ ಹೇಳುವುದಿಲ್ಲ. 
ಆದರೆ ಪಶುವೈದ್ಯರು ಇದನ್ನು ಅವಶ್ಯ ಓದಬೇಕೆಂದು 
ಮಾತ್ರ ಹೇಳುತ್ತೇನೆ. 


೧೦ನೆಯ ಅಧ್ಯಾಯ: ವಿಷತತ್ವ ಪ ಕ್ರಕರಣದಲ್ಲಿ ಎಲ್ಲಾ 
ತರಹ ವಿಷ ಸ್ವರೂಪಗಳನ್ನೂ ಘೊ. ಫಿ ಪ್ರಾಣಿಗಳು 
ಕಚ್ಚಿ ದರೆ ಔಷಧ ಹೇಳಿದ್ದಾನೆ ನೆ. ಉದಾ. ಹಾವು ಕಚ್ಚಿ ದರೆ 
ವಿಷ ಹಬ್ಬ ದ ಹಾಗೆ ಔಷಧಿಯನ್ನು ನಾಯಿ ಕಚ್ಚ ದರೆ 
ಹಾಗೆ ಔಷಧಿಯನ್ನು ಹೇಳಿದ್ದಾ ನೆ 


ಹಾವು ಕಚ್ಚಿ ದರೆ ಮಂತ್ರವನ್ನು. ಹೇಳಬೇಕೆನ್ನು ತ್ತಾ ನೆ 


ಜತೆಗೆ ಔಷ ಧಿಯನ್ನು ಹೇಳುತ್ತಾನೆ (೨೦೧- ೨೦%). 


೧೧ನೆಯ ಅಧ್ಯಾಯ : ಸರ್ವಲಕ್ಷಣ ಪರಿಜ್ಞಾ ನ ಪ್ರಕ 
ರಣ. ಇದರಲ್ಲಿ ಸಿ ಪುರುಷ ಗಜಾಶ್ವ ಗೋಶುನಕ ಅಜ 
ಕುಕ್ಕುಟ ಸ್ತ್ರೀಪುರುಷ ಅವರಿ ಹೇಗೆ ಇದ್ದರೆ 
ಯಾವುದನ್ನು ಸೂಚಿಸುತ್ತದೆ ಎನ್ನುವುದನ್ನು ಇಲ್ಲಿ ಹೇಳು 
ತ್ತಾನೆ. ಹಸ್ತಸಾಮುದ್ರಿಕವನ್ನೂ ಹೇಳುತ್ತಾನೆ. ಇಷ್ಟ 
ವಿರುವವರು ಇದನ್ನು ಓದಬಹುದು. 


೧೨ನೆಯ ಅಧ್ಯಾಯ ಶಕುನ ಪ್ರಕರಣ. ಸಾಮಾನ್ಯ 
ಶಕುನಗಳು, ಬೆಕ್ಕು, ಪಕ್ಷಿ, ಹಲ್ಲಿ ಮೊದಲಾದ ಶಕುನಗಳನ್ನು 
ಹೇಳಿದೆ. ಇಂಥ ಮೂಢ ನಂಬಿಕೆಗಳು ಎಲಾ ಜನ 
ರಲ್ಲಿಯೂ ಇವೆ. 4 


ಲೋಕೋಪಕಾರದ ಮಹತ್ವ : ಲೋಕೋಪಕಾರ 
ದಲ್ಲಿ ಮೂಢನಂಬಿಕೆಗಳು ಕಡಿಮೆ. ಚಿಕಿತ್ಸಿಕ ಬುದ್ಧಿ, 
ಪ್ರಯೋಗಶೀಲತೆ ಹೆಚ್ಚಾಗಿ ಕಾಣುತ್ತದೆ. ಬರಬರುತ್ತ 
ನಮ್ಮ ಜನರಲ್ಲಿ ಈ ಒಳ್ಳೆಯ ಗುಣಗಳು ಕಡಿಮೆ 
ಯಾದವು ಅಥವಾ ಹೋಗೇ ಹೋದವು ಅಂತ ಕೂಡ 
ಹೇಳಬಹುದು. ಸು. ೧೭೦೦ರಲ್ಲಿ ಬರೆದ ಕಡೆಯ ವಿಶ್ವ 
ಕೋಶವಾದ ಶಿವತತ್ವರತ್ನಾಕರದಲ್ಲಿ ವಿಷಯ ಸಂಗ್ರಹ 
ಅಪಾರವಾಗಿದ್ದರೂ ಮೇಲೆ ನಾವು ಲೋಕೋಪಕಾರ 
ದಲ್ಲಿ ಕಂಡಂಥ ಪ್ರಯೋಗಶೀಲಗಳನ್ನು ಕಾಣುವುದಿಲ್ಲ. 
ಲೋಕೋಪಕಾರ ಬರೆದ ಕಾಲದಲ್ಲಿ ಮತ್ತು ಅದರ 
ಹಿಂದೆ ನಮ್ಮ ಜನರು ವಿಜ್ಞಾನದಲ್ಲಿ ಮಾಡಿದ ಪ್ರಯೋಗ 
ಗಳನ್ನು ಅರಬ್ಬರು, ಚೀನಿಯರು ನಮ್ಮಿಂದ ಕಲಿತು 
ಕೊಂಡರು. ಅವರಿಂದಲೂ ಕಲಿಯಲು ನಾವು ಹಿಂಜರಿ 
ಯುತ್ತಿರಲಿಲ್ಲ. ವರಾಹಮಿಹಿರ ಹೇಳುತ್ತಾನೆ. ನಮ್ಮ 
ದೇಶದಲ್ಲಿ ಮಾತ್ರ ಖುಷಿಗಳಿಲ್ಲ, ಬೇರೆ ದೇಶದಲ್ಲಿಯೂ 
ಯಪಿಗಳಿದ್ದಾರೆ. ಅವರಿಂದ ' ನಾವು ಕಲಿಯುವುದು 
ಈತನು ರೋಮಕ ಸಿದ್ಧಾ ೦ತವನ್ನು 
ಬರೆದು ನಮ್ಮ ಜನರಿಗೆ ಗ್ರೀಕ್‌ ಖಗೋಲ ವಿಜ್ಞಾನದ 
ಪರಿಚಯ ಮಾಡಿಕೊಟ್ಟ. ಕ್ರಮೇಣ ನಮ್ಮ ಜನರಲ್ಲಿ 
ಒಂದು ತರಹ ಅಹಂಕಾರ ಬಂದು ಚಿಕಿತ್ಲಿಕ ಬುದ್ಧಿ ಕಳೆದು 
ಕೊಂಡೆವು. ನಾವು ಬುದ್ಧಿವಂತರು. ಇತರರು 
ಮ್ಲೇಚ್ಛರು, ಅವರಿಂದ ನಾವು ಕಲಿಯತಕ್ಕ ದ್ದೆ (ನೊ ಇಲ್ಲ 
ಅನ್ನುವ ಭಾವನೆ ಬಂತು. ಈ ಭಾವನೆ ಇನ್ನೂ ಇಲ್ಲದೆ 
ಇದ್ದೆ ಕಾಲದಲ್ಲಿ ಬರೆದದ್ದು ಲೋಕೋಪಕಾರ. ಇದರ 


rt 4 
ತಪ ಲ. 
0೧೧೨ 


ಅನೇಕ ಭಾಗಗಳಲ್ಲಿ ಹೇಳಿರುವ ಪ ಕ್ರಯೋಗಗಳನ್ನು ಮಾಡಿ 
ಭು : ಅವುಗಳ ಸತ್ಕಾ ಸತ್ಯ ತೆಯನ್ನು ನಾವು ಕಂಡುಕೊಳ್ಳ ಬೇಕು. 


ಇತಿಹಾಸ: ದರ್ಶನ 


